ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


663 NN 
ಶೀ ಕೆ.ಸಿ. ಕೊಂಡಯ್ಯ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸಬೇಕಾದ ದಿನಾಂಕ: 17.09.2021 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ಕ್ರಸಂ 'ಪಕ್ನೆ ಉತ್ತರ" 
ಅ) | ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ದಿ ಮಂತ್ರಾಲಯದ 


ಅಡಿಯಲ್ಲಿ 
ರಾಜ್ಯದಲ್ಲಿ ಎಷ್ಟು ಜಲಾನಯನ, 
ಅಭಿವೃದ್ಧಿ ಯೋಜನೆಗಳಿಗೆ 
ಅನುಮೋದನೆ ನೀಡಲಾಗಿದೆ, 
ಖರ್ಚು ಮಾಡಿರುವ ಹಣವೆಷ್ಟು 


ಭೂ ಸಂಪನ್ಮೂಲ ಇಲಾಖೆಯು, ಕರ್ನಾಟಕ ರಾಜ್ಯಕ್ಕೆ ಪ್ರಧಾನ ಮಂತ್ರಿ 


ಕೃಷಿ ಸಿಂಚಾಯಿ ಯೋಜನೆ-ಜಲಾನಯನ ಅಭಿವೃದ್ಧಿ ಘಟಕ 
(Pradhana’ Mantri Krishi Sinchayi Yojana- 
Watershed Development ‘‘ Component) 


ಕಾರ್ಯಕ್ರಮದಡಿ 2009-10ನೇ ಸಾಲಿನಿಂದ ಪ್ರಾರಂಭಗೊಂಡು 
2020-21ನೇ ಸಾಲಿನವರೆಗೆ ಬ್ಯಾಚ್‌-1 ರಿಂದ 1 ರವರೆಗೆ 25.65 ಲಕ್ಷ 
ಹೆಕ್ಟೇರ್‌ ಪ್ರದೇಶದಲ್ಲಿ 571 ಜಲಾನಯನ ಪ್ರಾಜೆಕ್ಸ್‌ ಗಳಿಗೆ ಅನುಮೋದನೆ 
ನೀಡಿ, ರೂ 2435.46 ಕೋಟಿಗಳ ಅನುದಾನವನ್ನು (60:40 ರ ಕೇಂದ್ರ 
ಮತ್ತು ರಾಜ್ಯದ ಪಾಲು) ಬಿಡುಗಡೆ ಮಾಡಲಾಗಿದೆ. 

ಈ ಕಾರ್ಯಕ್ರಮದಡಿ 2009-10ನೇ ಸಾಲಿನಿಂದ ಇಲ್ಲಿಯವರೆಗೆ 
ಕ್ರೋಡಿಕೃತ ಬಡ್ಡಿ ಸೇರಿದಂತೆ ರೂ.2459.30 ಕೋಟಿಗಳ ವೆಚ್ಚ 
ಭರಿಸಲಾಗಿದೆ. 


ಆ) 


ಪ ಪೈಕಿ ಪೂರ್ಣಗೊಂಡಿರುವ 
ಯೋಜನೆಗಳಾವುವು; 


| (ಜಿಲ್ಲಾವಾರು ವಿವರಗಳನ್ನು 


ಒದಗಿಸುವುದು) 


ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ-ಜಲಾನಯನ 


| ಅಭಿವೃದ್ಧಿ ಘಟಕ (Pradhana Mantri Krishi Sinchayi |” 


Yojana-Watershed . Development Component) 
ಯೋಜನೆಯಡಿ ಬ್ಯಾಚ್‌-1 ರಿಂದ ಬ್ಯಾಚ್‌-1ಳ ರಡಿ ಮಂಜೂರಾದ 
ಒಟ್ಟು 57 ಪ್ರಾಜೆಕ್ಟ್‌ ಗಳಲ್ಲಿ, 429 ಪ್ರಾಜೆಕ್ಟ್‌ ಗಳನ್ನು ಇದುವರೆವಿಗೂ 


ಅನುಷ್ಠಾನ ಮಾಡಲಾಗಿದ್ದು, ಈಗಾಗಲೇ 370 ಪ್ರಾಜೆಕ್ಟ್‌ ಗಳನ್ನು 


ಪೂರ್ಣಗೊಳಿಸಿ ಮುಕ್ತಾಯ ಮತ್ತು ಮೌಲ್ಯಮಾಪನ ವರದಿಗಳನ್ನು 


ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಉಳಿದ 59 ಪಾಜೆಕ್ಸಗಳು ಪ್ರಸುತ 
ಮುಕ್ತಾಯದ ಹಂತ ತಲುಪಿದ್ದು, ಸದರಿ 59 ಪ್ರಾಜೆಕ್ಸಗಳ ಮುಕ್ತಾಯ 
ಮತ್ತು ಮೌಲ್ಯಮಾಪನ ವರದಿಗಳ ತಯಾರಿಕೆ 
ಪ್ರಗತಿಯಲ್ಲಿರುತ್ತದೆ. | 

ಜಿಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. . 


ಕಾರ್ಯವು 


-\<y 


ಯಾವ 
ಯೋಜನೆಗಳನ್ನು 


. ಯಾವ 


ಕೈಗೆತ್ತಿಕೊಳ್ಳುವುದು ಬಾಕಿ ಇದೆ; 


ಹಾಗಿದ್ದಲ್ಲಿ, 
ಪ್ರಯತ್ನಗಳೇನು? 


ಸರ್ಕಾರದ 


ಪ್ರಸ್ತುತ್ತ ಸದರಿ ಕಾರ್ಯಕ್ರಮದಡಿ - ಹೊಸದಾಗಿ ಹಾವ] 
ಪ್ರಾಜೆಕ್ಸಗಳನ್ನು ಕೈಗೆತ್ತಿಕೊಳ್ಳಲು ಬಾಕಿ ಇರುವುದಿಲ್ಲ, oo 
ಆದರೆ, ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದ 
ಭೂ ಸಂಪನ್ಮೂಲ ಇಲಾಖೆಯು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ 
ಯೋಜನೆ-ಜಲಾನಯನ ಅಭಿವೃದ್ಧಿ ಟಕ (Pradhana Mantri 
Krishi Sinchayi Yojana-Watershed Development 
Component) ಯೋಜನೆಯ ಬ್ಯಾಚ್‌-॥V, VaVI.c 142 
ಪ್ರಾಜೆಕ್ಸ್‌ಗಳನ್ನು ದಿನಾಂಕ:1.8.2018 ರಿಂದ ಅನ್ವಯವಾಗುವಂತೆ ಕೇಂದ್ರ 
ಪಾಲಿನ ಅನುದಾನವನ್ನು: ಸ್ಥಗಿತಗೊಳಿಸಿ, ರಾಜ್ಯದ ಆಯವ್ಯಯದಿಂದ 
ಮುಂದುವರೆಸಲು ಸೂಚಿಸಲಾದ ಹಿನ್ನಲೆಯಲ್ಲಿ ಸದರಿ ಪ್ರಾಜೆಕ್ಸಗಳನ್ನು 
ದಿನಾಂಕ:01.09.2018 ರಿಂದ ರಾಜ್ಯದಲ್ಲಿ ಸ್ಥಗಿತಗೊಳಿಸಿ, ಈ 142 
ಪ್ರಾಜೆಕ್ಟ್‌" ಗಳಡಿ "ಮಂಜೂರಾದ ಕಾಮಗಾರಿಗಳನ್ನು 'ನರೆಗಾ 
(MGNREGA), ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ- 
ಇತರೆ ಉಪಚಾರಗಳು (PMKSY-OD, ರಾಷ್ಟೀಯ ಕೃಷಿ ವಿಕಾಸ 
ಯೋಜನೆ (RKVY) ಮತ್ತು ಇತರೆ" ಯೋಜನೆಗಳಡಿ ಆಯಾ 
ಯೋಜನೆಗಳ ಮಾರ್ಗಸೂಚಿ ಅನುಸಾರ ಒಗ್ಗೂಡಿಸಿ ಅಮಷ್ಠಾನ 
ಮಾಡಲು ತೀರ್ಮಾನಿಸಲಾಗಿದೆ. , 
ಈ 142 ಪ್ರಾಜೆಕ್ಟ್ಸ್‌ ಗಳಲ್ಲಿ ಈಗಾಗಲೇ 8 ಪ್ರಾಜೆಕ್ಸ್‌ಗಳನ್ನು 
ಸುಜಲಾ-3 ರಡಿ ಉಪಚರಿಸಿ ಮುಕ್ತಾಯಗೊಳಿಸಲಾಗಿದೆ. 


ಸಂಖ್ಯೆಕೃಇ/102/ಕೃಕ್ಯೇಉ/2021 


